ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1591 
ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ. ನಮೋಶಿ 
. ಉತ್ತರಿಸುವ ದಿನಾಂಕ 11-03-2022. 


ಉತ್ತರಿಸುವ ಸಚಿವರು 


ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಉತ್ತರ 


ಕ್ರ.ಸಂ. ಪ್ರಶ್ನೆ 
ಅ) [ಕಳೆದ 10 ವರ್ಷಗಳಿಂದ] ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು 
ಕೆ.ಆರ್‌.ಇ.ಐ.ಎಸ್‌ ಸಹ ಶಿಕ್ಷಕರಿಗೆ| ನೇಮಕಾತಿ ನಿಯಮಾವಳಿ ಪ್ರಕಾರ ಶಿಕ್ಷಕರುಗಳಿಗೆ 50:50 ರಂತೆ 


ಪ್ರಾಂಶುಪಾಲರ ಹುದೆಗೆ ಬಡ್ತಿ 
ನೀಡದಿರುವುದು ಸರ್ಕಾರ ಗಮನಕ್ಕೆ 
ಬಂದಿದೆಯೇ 


ಆ) 


ಬಂದಿದ್ದಲ್ಲಿ, ಬಡ್ತಿಯ ವಿಳಂಬಕ್ಕೆ 


| ಕಾರಣಗಳೇನು; 


ಸಹ ಶಿಕ್ಷಕರುಗಳ ವೃಂದದಿಂದ ಪ್ರಾಂಶುಪಾಲರ ಹುದ್ದೆಗೆ ಬಡ್ತಿ 
ಅವಕಾಶ ಕಲ್ಪಿಸಲಾಗಿರುತ್ತದೆ, 


ಶಿಕ್ಷಕರುಗಳು ಮಾನ್ಯ ಉಚ್ಛ ನ್ಯಾಯಾಲಯ, ಧಾರವಾಡ 
ಪೀಠ ಇಲ್ಲಿ ರಿಟ್‌ ಪಿಟಿಷನ್‌ ಸಂಖ್ಯೆ: 107705-709/ 2018 
& 108366-369/2018(£೦N) ರಂತೆ ಪ್ರಕರಣ ದಾಖಲಿಸಿ 
ಸಹ ಶಿಕ್ಷಕರುಗಳಿಗೆ ಜಾರಿಯಲ್ಲಿರುವ ಶೇ.50:50ರ 
ಅನುಪಾತದಲ್ಲಿ ಪ್ರಾಂಶುಪಾಲರ ಹುದ್ದೆಗೆ ಭರ್ತಿ 
ಮಾಡುವುದರ 'ಬದಲಾಗಿ ಶೇ 75:25 (ಬಡ್ತಿ:ನೇರನೇಮಕಾತಿ) 
ಅನುಪಾತದಲ್ಲಿ ಭರ್ತಿ ಮಾಡಲು ಕೋರಿರುತ್ತಾರೆ. 


ಸದರಿ ಪ್ರಕರಣವನ್ನು ಆಲಿಸಿದ ಮಾನ್ಯ 
ಉಚ್ಛ್ಚನ್ಯಾಯಾಲಯವು ದಿನಾಂಕ:25.01.2019ರಲ್ಲಿ 
ಆದೇಶ ನೀಡಿ, ಸಹ ಶಿಕ್ಷಕರುಗಳ ಹುದ್ದೆಯಿಂದ ಮುಂಬಡ್ತಿ 
ಮತ್ತು ನೇರ ನೇಮಕಾತಿಯನ್ನು ಶೇ,75:25 (ಬಡಿ: 
ನೇರನೇಮಕಾತಿ) ಅನುಪಾತದಲ್ಲಿ ಭರ್ತಿ ಮಾಡಲು ಆದೇಶಿಸಿದೆ. 


ಅದರಂತೆ'ಸರ್ಕಾರದ ಆದೇಶ ಸಂಖ್ಯೆ : ಸಕಇ 19 ಮೊದೇಶಾ 


2019, ದಿನಾಂಕ: '22.07.2019ರಲ್ಲಿ ಸಹ ಶಿಕ್ಷಕರುಗಳ |. 


ವೃಂದದಿಂದ ಪ್ರಾಂಶುಪಾಲರ ಹುದ್ದೆಗೆ 75:25 
(ಬಡ್ಡಿ:ನೇರನೇಮಕಾತಿ) ಅನುಪಾತದಲ್ಲಿ ಭರ್ತಿ. ಮಾಡಲು 
ಮತ್ತು ಕರ್ನಾಟಕ ವಸತಿ' ಶಿಕ್ಷಣ ಸಂಸ್ಥೆಗಳ ಸಂಘದ ಮೃಂದ 
ಮತ್ತು ನೇಮಕಾತಿ ಸಮಗ್ರ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಿ 
ಮಂಜೂರಾತಿ ನೀಡಿ' ಆದೇಶಿಸಲಾಗಿದೆ. "ಅದರಂತೆ ಅಂತಿಮ 

ಜೇಷ್ಟತಾ ಪಟ್ಟಿಯನ್ನು ದಿನಾಂಕ: 13.11.2020 ರಂದು[ 
ಪ್ರಕಟಿಸಲಾಗಿರುತ್ತದೆ. 


[ 
) 


ದಿನಾಂಕ 27.01.2021 ರಂದು ನಡೆದ ಇಲಾಖಾ 
ಮುಂಬಡ್ತಿ ಸಮಿತಿ ಸಭೆಯಲ್ಲಿ ಹೈದರಾಬಾದ್‌-ಕರ್ನಾಟಕ | 
ಮೀಸಲಾತಿ ಹಾಗೂ ರೋಸ್ಟರ್‌ ಮೀಸಲಾತಿಗೆ ಕುರಿತಂತೆ 
ಹೈದರಾಬಾದ್‌-ಕರ್ನಾಟಕ ವಿಶೇಷ ಕೋಶ ಹಾಗೂ ಸಮಾಜ 
ಕಲ್ಯಾಣ ಇಲಾಖೆಯಿಂದ ಕ್ರಮವಾಗಿ ಸ್ಪಷ್ಟ ಅಭಿಪ್ರಾಯ 
ಪಡೆದು ಶಿಕ್ಷಕರಿಗೆ ಮುಂಬಡ್ತಿ ನೀಡಲು ಕ್ರಮವಹಿಸಲು 
ತೀರ್ಮಾನಿಸಲಾಗಿರುತ್ತದೆ. 


ಅದರಂತೆ ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಹಾಗೂ 
ರೋಸ್ಟರ್‌ ಮೀಸಲಾತಿಗೆ ಕುರಿತಂತೆ ಹೈದರಾಬಾದ್‌-ಕರ್ನಾಟಕ 
ವಿಶೇಷ ಕೋಶ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ 
ಸ್ಪಷ್ಟೀಕರಣ ಪಡೆಯಲಾಗಿರುತ್ತದೆ, 


2011 ಮತ್ತು ನಂತರದ ವಿವಿಧ ಸರ್ಕಾರದ ಆದೇಶಗಳಲ್ಲಿ 
ಕಾಲಕಾಲಕ್ಕೆ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ತಿದ್ದುಪಡಿ ಮಾಡಿ ಆದೇಶಿಸಲಾಗಿರುತ್ತದೆ. ಸಂಘದ ಕೇಂದ್ರ 
ಕಛೇರಿ ಹಾಗೂ ವಸತಿ ಶಾಲೆ! ಕಾಲೇಜುಗಳಿಗೆ 2011 ರ ನಂತರ 
ಮಂಜೂರಾಗಿರುವ ಹುದ್ದೆಗಳನ್ನು ಸೇರ್ಪಡೆಗೊಳಿಸಿ, ದಿನಾಂಕ 
24.08.2021 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕರಡು 
ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರಕಟಿಸಲಾಗಿದೆ. 


ಸದರಿ ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ | 
ಸ್ವೀಕೃತವಾಗಿರುವ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ: 
16.02.2022 ರಂದು ಅಂತಿಮ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ಪ್ರಕಟಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಡ್ತಿ | 
ಪ್ರಕ್ರಿಯೆ ವಿಳಂಬವಾಗಿರುತ್ತದೆ. 


| ಪೂರ್ಣ 


ಇ) ಪ್ರಮಾಣದ ಖಾಯಂ 490 ವಸತಿ ಶಾಲೆಗಳಲ್ಲಿ ಪೂರ್ಣ ಪ್ರಮಾಣದ ಖಾಯಂ 
| ಪ್ರಾಂಶುಪಾಲರುಗಳು ಇಲ್ಲದಿರುವ | ಪ್ರಾಂಶುಪಾಲರುಗಳು ಇರುವುದಿಲ್ಲ. 
ಶಾಲೆಗಳ ಸಂಖ್ಯೆ ಎಷ್ಟು; ಎ ” ರ ‘ 

ಈ) 'ಪಾಯಂ ಘ್ರಣಹಾಪಾಲರು ಇಲ್ಲದೇ ಖಾಲಿಯಿರುವ ಪ್ರಾಂಶುಪಾಲರ ಹುದ್ದೆಗಳಿಗೆ ಆಯಾ 


. 1 ಉಂಟಾಗುತ್ತಿರುವುದು 


' ಇರುವುದರಿಂದ 


ಶಾಲೆಗಳ 


ವಸತಿ 


' ಆಡಳಿತಾತ್ಮಕ ಮತ್ತು ಶೈಕ್ಷಣಿಕವಾಗಿ 
| ಅನಾನುಕೂಲತೆ : 


ಸರ್ಕಾರದ 


ಗಮನಿಕ್ಕೆ ಬಂದಿದೆಯೇ; 


"ಮತ್ತು 


ವಸತಿ ಶಾಲೆಗಳಲ್ಲಿನ ಶಿಕ್ಷಕರನ್ನು ಜೇಷ್ಟತೆ ಆಧಾರದ ಮೇಲೆ 
ಪ್ರಾಂಶುಪಾಲರ ಹುದ್ದೆಗೆ ನಿಯೋಜಿಸಿದ್ದು, ಆಡಳಿತಾತ್ಮಕ 
ಕವಾಗಿ ಅನಾನುಕೂಲತೆ ಉಂಟಾಗದಂತೆ 
ಫೋಡಿಕೊಳ್ಳಲಾಗುತ್ತಿ ದೆ. | | ರ 


ಉ) 


ಖಾಯಂ ಪ್ರಾಂಶುಪಾಲರ 
ನೇಮಕದಿಂದ ಸುಗಮ ಆಡಳಿತ 
ವ್ಯವಸ್ಥೆ ಸಾಗುವುದರಿಂದ ಯಾವ 
ಕಾಲಮಿತಿಯಲ್ಲಿ ಸಹ ಶಿಕ್ಷಕರಿಗೆ 
ಪ್ರಾಂಶುಪಾಲರ ಹುದ್ದೆಗಳಿಗೆ ಬಡ್ತಿ 
ನೀಡಲಾಗುವುದು? 

(ವಿವರಣೆಯೊಂದಿಗೆ ಮಾಹಿತಿ 
ಒದಗಿಸುವುದು) 


ದಿನಾಂಕ:16.02.2022 ರಂದು ಸಂಘದ ವೃಂದ ಮತ್ತು 
ನೇಮಕಾತಿಗಳ ನಿಯಮಗಳ ತಿದ್ದುಪಡಿಗಳು 2021 
ಪ್ರಕಟಿಸಿದ್ದು, ವೃಂದ ಮತ್ತು ನೇಮಕಾತಿಗಳ ನಿಯಮಗಳ 
ತಿದ್ದುಪಡಿಗಳನ್ನಯ ಸಹ ಶಿಕ್ಷಕರುಗಳಿಗೆ ಪ್ರಾಂಶುಪಾಲರ 
ಹುದ್ದೆಗಳಿಗೆ ಮುಂಬಡ್ತಿ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, 
ಶೀಘುದಲ್ಲಿ ಬಡ್ತಿ ನೀಡಲಾಗುವುದು. 


ಸಕಇ 150 ಮೊದೇಶಾ 2022 


(ಕೋ ಸ ಪೂಜಾರಿ) 
ಸಮಾಜ'ಕಲ್ಯಾಣ ಮತ್ತು | 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


